ಈ . ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1511 
ಸದಸ್ಯರ ಹೆಸರು ಶ್ರೀ ಪ್ರದೀಪ್‌ ಶೆಟ್ಕರ್‌ (ಸಳೀಯ 
ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 18/03/2021. 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 
ಕ್ರ. ಪ್ರಶ್ನೆ ] ಉತ್ತರ 
ಸಂ. | 
ಅ) | ಕರ್ನಾಟಕ ಲೋಕಸೇವಾ ಆಯೋಗದ | ಕರ್ನಾಟಕ ಲೋಕಸೇವಾ ಆಯೋಗವು 


ಸ್ಪರ್ಧಾತಕ ಪರೀಕ್ಷೆಗಳು ನಡೆಯುವಂತಹ | ತಿಳಿಸಿರುವಂತೆ 
ಸಂದರ್ಭದಲ್ಲಿ, ಕೈಗೊಳ್ಳವ೦ತಹ | » ಆಯೋಗವು ರಾಜ್ಯಾದ್ಯಂತ ಸಡೆಸುವ 
ಸುರಕ್ಷತಾ ಕ್ರಮಗಳೇನು; ಎಲ್ಲಾ ಸ್ಪರ್ಧಾತಕ ಪರೀಕ್ಷೆಯನ್ನು ಆಯಾಯಾ . 
ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಮುಖ್ಯ 
ಮೇಲ್ನಿಚಾರಕರನ್ನಾಗಿ ನೇಮಿಸಿ, ಈ ಸ್ಪರ್ಧಾತ್ಮಕ 
ಪರೀಕ್ಷೆಗಳನ್ನು  ಕಟ್ಟುವಿಟ್ಮ್ಠಾಗಿ ನಡೆಸಲು 
ಕಾಲಾಕಾಲಕೆ ಸೂಚನೆಗಳನ್ನು ನೀಡಲಾಗಿರುತ್ತದೆ. 
. ಎಲ್ಲಾ ಜಿಲ್ಲಾ/ತಾಲ್ಲೂಕು ಕೇಂದ್ರಗಳಲ್ಲಿ 
ಪರೀಕ್ಷೆಗೆ ಸಂಬಂಧಿಸಿದ ಗೋಪ್ಯ ಸಾಮಗ್ರಿಗಳ 
ಸ್ಮೀಕೃತಿ ಠೇವಣಿ, ಹಂಚಿಕೆಯಂತಹ : ಸೂಕ್ಷ್ಮ 
ಸ್ಥರೂಪದ ಎಲ್ಲಾ ಪರೀಕ್ಷಾ ಕಾರ್ಯಗಳನ್ನು 
ಕರ್ನಾಟಿಕ ಸೆಕ್ಯೂರ್ಡ್‌ ಎಗ್ಗಾಮಿನೇಪನ್‌ ಸಿಸ್ಟಂ 
ಅನ್ನು ಅಳವಡಿಸಿಕೊಂಡು, ಆಯೋಗದಲ್ಲಿ 
ಕೇಂದ್ರೀಕೃತ ನಿಯಂತ್ರಣ ಕೊಠಡಿಯನ್ನು ಸ್ಕಾಪಿಸಿ, 
"| ಸಂಬಂಧಿತ ಜಿಲ್ಲಾ ಖಜಾನೆ ಮತ್ತು ತಾಲ್ಲೂಕುಗಳ 
ಉಪಖಜಾನೆಗಳಲ್ಲಿ ಗೌಪ್ಯ ಸಾಮಗ್ರಿಗಳನ್ನು 
ಠೇವಣಿಸುವ ದಿನಾಂಕದಿಂದ ಪರೀಕ್ಲೆ ಮುಕ್ತಾಯದ 
ದಿನಾಂಕದವರೆಗೆ: KSWAN ಮುಖಾಂತರ ಸಿಸಿಟಿವಿ 
ಯನ್ನು ಆಯೋಗದಲ್ಲಿ ವೀಕ್ಲಿಸಲಾಗಿರುತ್ತದೆ 
ಮತ್ತು ಸದರಿ ರೆಕಾರ್ಡಿಂಗ್‌ ಅನ್ನು Ste D೩ 
Centre ನಲ್ಲಿ ಸಂಗ್ರಹಿಸಲು 
ಕ್ರಮವಹಿಸಲಾಗಿರುತ್ತದೆ. 
* ಪ್ರಶ್ನೆಪತ್ರಿಕೆಗಳನ್ನು ಭದಪಡಿಸಲಾದ 
ಜಿಲ್ಲೆಗಳ ಖಜಾನೆ ಮತ್ತು ತಾಲ್ಲೂಕುಗಳ 
ಉಪಖಜಾನೆಗಳೆಗೆ 24X7 ಸಶಸ್ತ್ರ ಪೊಲೀಸ್‌ ಭದ್ರತೆ 
ನೀಡುವಂತೆ ಪೊಲೀಸ್‌  ಆಯುಕರುಗಳಿಗೆ, 
ಪೊಲೀಸ್‌ ವರಿಪ್ಠಾಧಿಕಾರಿಗಳಿಗೆ ಕಾಲಕಾಲಕ್ಕೆ 
ಸೂಚನೆಗಳನ್ನು ನೀಡಲಾಗಿರುತ್ತದೆ. 

ಪರೀಕ್ಷಾ ಗೋಪ್ಯ ಸಾಮಗ್ರಿಗಳನ್ನು 
ಜಿಲ್ಲಾ ಮತ್ತು ತಾಲ್ಲೂಕು ಖಜಾನೆಗಳಲ್ಲಿ ಠೇವಣಿ 
ಇರಿಸುವ, ಪರಿಶೀಲನೆ ಹಾಗೂ ವಿತರಣೆ 
ಸಮಯದಲ್ಲಿ ಅನುಕ್ರಮವಾಗಿ ಅಪರ 


ಜಿಲ್ಲಾಧಿಕಾರಿಗಳು, ಜಿಲ್ಲಾ ಖಜಾನಾಧಿಕಾರಿಗಳು 


Tಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ ಇವರುಗಳನ್ನೊಳಗೊ೦ಂಡ ತ್ರಿಸದಸ್ಯ 
ಸಮಿತಿ” ಯನ್ನು ರಚಿಸಿ, ಈ ತಂಡವು ಖುದ್ಮಾಗಿ 
ಹಾಜರಿದ್ದು ಸದರಿ ಕಾರ್ಯಗಳನ್ನು 
ನಿರ್ವಹಿಸುವಂತೆ ಸೂಚಿಸಲಾಗಿರುತ್ತದೆ. 

p ಇತ್ತೀಚೆಗೆ ಸ್ಪರ್ಧಾತಕ ಪರೀಕ್ಷೆಗಳಲ್ಲಿ 
ಅಭ್ಯರ್ಥಿಗಳು ಮೈಕ್ರೋ ' ಜಿಪ್‌ ಮತ್ತು ಇತರೆ 
ಉಪಕರಣಗಳನ್ನು” ಅಳವಡಿಸಿಕೊಂಡು ಬಂದು 
ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮಗಳನ್ನು 
ಎಸೆಗುತ್ತಿರುವ ಮಾಹಿತಿಯಿರುವುದರಿಂದ, ಈ ಬಗ್ಗೆ 
ಕಟ್ಟುವಿಟ್ಕಾಗಿ ಪ್ರಿಸ್ಥಿಂಗ್‌ ಮಾಡಲು ಮತ್ತು ಅಲಲ್ಲಿ 
ಮೊಬೈಲ್‌ ಸ್ಥಾಡ್‌ಗಳನ್ನು ನಿಯೋಜಿಸುವಂತೆ, 
ಸಂಬಂಧಿತ ಪೊಲೀಸ್‌ ಆಯುಕ್ಷರುಗಳಿಗೆ ಮತ್ತು 
ಪೊಲೀಸ್‌ ಪರಿಪ್ಮಾಧಿಕಾರಿಗಳಿಗೆ ಕೋರಲಾಗಿರುತ್ತದೆ 
* ಇದಲ್ಲದೇ ದಂಡ ಪ್ರಕ್ರಿಯೆ ಸಂಹಿತೆ 
ಅಡಿಯಲ್ಲಿ ಸೆಕ್ಷನ್‌ 14ರಡಿಯಲ್ಲಿ ಪರೀಕ್ಸಾ 
| ಕೇಂದ್ರಗಳ ಸುತ್ತಮುತಲಿನ 200 ಮೀಟರ್‌ 
ಪ್ರದೇಶವನ್ನು ನಿಪೇಧಿತ ಪುದೇಶವೆಂದು 
ಘೋಪಿಸಲಾಗಿರುತ್ತದೆ ಮತ್ತು ಪ್ರತ್ಯೇಕವಾಗಿ ಎಲ್ಲಾ 
ಪರೀಕ್ಷಾ ಕೇಂದ್ರಗಳ ಸಮೀಪದಲ್ಲಿನ ಜೆರಾಕ್ಸ್‌ 
ಕಂಪ್ಯೂಟರ್‌ ಹಾಗೂ ಕೋಚಿಂಗ್‌ ಸೆಂಟರ್‌ಗಳನ್ನು 
ಮುಚ್ಚಿಸಲು ' ಕಟ್ಟುನಿಟ್ಠಾದ ಕ್ರಮಗಳನ್ನು 
ಕೈಗೊಳ್ಳಲು ಸಂಬಂಧಿತ ಜಿಲ್ಲಾಧಿಕಾರಿಗಳನ್ನು 
ಕೋರಲಾಗಿರುತ್ತದೆ. 

ಇದಲ್ಲದೇ ಪರೀಕ್ಲಾ ದಿನದಂದು ಪ್ರತಿ 
ಪರೀಕ್ಷಾ ಉಪ ಕೇಂದ್ರಗಳಲ್ಲಿ ಗ್ರೂಪ್‌-ಬಿ 
ದರ್ಜೆಗಿಂತ ಕಡಿಮೆಯಿಲ್ಲದ" ಅಧಿಕಾರಿಗಳನ್ನು 
ವೀಕ್ಷಕರು/ಫನ್ನೇಯಿಂಗ್‌ ಸ್ಕಾಡ, ಸ್ಮಳೀಯ 
ನಿರೀಕ್ಷಣಾಧಿಕಾರಿ (Local Inspecting 
೦ಗಗಳನ್ನಾಗಿ ನಿಯೋಜಿಸಲಾಗಿರುತ್ತದೆ. 

* ಸ್ಪರ್ಧಾತ್ಮಕ ಪರೀಕ್ಷಾ ಸಂಬಂಧ, ಸೂಕ್ಷ 
ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿ, ಅಂತಹ 
ಪರೀಕ್ಷಾ, ಕೇಂದ್ರಗಳಲ್ಲಿ ಮೊಬೈಲ್‌ 
"| ಜಾಮರ್‌ಗಳನ್ನು ಮೊಟ್ಟ ಮೊದಲಬಾರಿಗೆ 
ಇತ್ತೇಚಿಗೆ ನಡೆಸಿದ ಪ್ರಥಮ ಸರ್ಜೆ ಸಹಾಯಕರ 
ಸ್ಪರ್ಧಾತಕ ಪರೀಜ್ಲೆಗೆ UPC ಮಾದರಿಯಲ್ಲಿ 
ಅಳವಡಿಸಲಾಗಿರುತ್ತದೆ. 

p ಯಾವುದೇ ದರಾಚಾರದಲ್ಲಿ ಭಾಗಿಯಾದ 
ಬಗ್ಗೆ ವಿಚಾರಣಾ ವರದಿ ಕಂಡು ಬಂದಲ್ಲಿ ಅಂತಹ 
ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾ 
ಗಿರುತ್ತದೆ. ಹಾಗೂ ಮುಂದಿನ ಪರೀಕ್ಲೆಗಳಿಂದಲೂ 
"ಸಹ ಡಿಬಾರ್‌ ಮಾಡಲು ಕ್ರಮವಹಿಸಲಾಗಿರುತ್ತದೆ: 


ಸ 


$ 


A 


ಲೊಣಸೇವಾ ಆಯೋಗವು ಸ್ಪರ್ಧಾತ್ಮಕ 
ಪರೀಕ್ಷೆಗಳನ್ನು ನಡೆಸುವಂತಹ 
ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ 
ಯಾಗುತ್ತಿದ್ದ, ಇದರ ಬಗ್ಗೆ ಆಯೋಗವು 
ಕೈಗೊಂಡಿರುವ ಕ್ರಮಗಳೇನು; 


ಕರ್ನಾಟಕ ಲೋಕಸೇವಾ ಆಯೋಗವು 
ತಿಳಿಸಿರುವಂತೆ 

* ಪ್ರಸ್ತುತ ಸಹಾಯಕರು/ಪ್ರ ಥಮ ದರ್ಜಿ 
ಸಹಾಯಕರ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯು 
ಆಯೋಗದ ಸಿಬ್ಬಂದಿಯಿಂದಾದ 
ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ, ಆರೋಪಿತ 
ಅಭ್ಯರ್ಥಿಗಳನ್ನು ] ಸೇಚಿಯಿಂದ 
ಅಮಾನತ್ತುಗೊಳಿಸಿ, ಆಯೋಗವು ತನಿಖೆಗೆ 
ಪೂರ್ಣ ಸಹಕಾರ ನೀಡಲಾಗುತ್ತಿದೆ. 

° ಸದರಿ ಪರೀಕ್ಷೆಗಳನ್ನು ಮಾಹಿತಿ 
ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಆನ್‌ಲೈನ್‌ 
ಮುಖಾಂತರ ಪರೀಕ್ಜೆಗಳನ್ನು ನಡೆಸುವ ಬಗ್ಗೆ 
ಭಾರತ ಸರ್ಕಾರದ Staff Selection Commission 
ಇವರೊಂದಿಗೆ ಚರ್ಜಿಸಿ ಅದರಂತೆಯೇ 
ಅಳವಡಿಸಿಕೊಳ್ಳುವ ಬಗ್ಗೆ ಚಿಂತಿಸಲಾಗುತ್ತಿದೆ. 

* ಗ್ರೂಪ್‌ಸಿ ಹುದ್ದೆಗಳ ಪರೀಕ್ಷೆಗಳಿಗೆ 
ಲಕ್ಲಾಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುತ್ತಿದ್ದು, 
ಪರೀಕ್ಲಾ ದಿನದಂದು ನಡೆಯುವ ಅಕ್ರಮಗಳನ್ನು" 
ತಡೆಗಟ್ಟಲು ನಿಟ್ಟಿನಲ್ಲಿ, ಹಾಲಿ ನಿಯಮಗಳಂತೆ 
ಕೇವಲ ಓ.ಎಂ.ಆರ್‌. ಮೂಲಕ ಉತ್ತರಿಸುವ 
ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ 
ಪರೀಕ್ಷೆಗಳನ್ನು ನಡೆಸದೇ, ಇತರೆ ಲೋಕಸೇವಾ 
ಆಯೋಗೆ & Staff Selection Commission ನ 
ಮಾದರಿಯಲ್ಲಿ ಎರಡು ಹಂತದಲ್ಲಿ (2 ಟಗ 
ಅಂದರೆ, ಒಂದು ವಸ್ತುನಿಷ್ಠ ಬಹುಆಯ್ಕೆ ಮಾದರಿ 
ಮತ್ತು ಮತ್ತೊಂದು ವಿವರಣಾತ್ಮಕ ಮಾದರಿಯಲ್ಲಿ 
ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ನಿಯಮಗಳಲ್ಲಿ 
ತಿದ್ದುಪಡಿ ಮಾಡುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 

. ಆಯೋಗದಲ್ಲಿ ಕಾರ್ಯನಿರ್ವಸುತ್ತಿರುವ 
ಸಿಬೃಂದಿಗಳಲ್ಲಿ ಕೆಲವರು ಪ್ರ.ದ.ಸ. ಹುದ್ಮೆಗಳ 
ಹುದೆಗೆ ಅಭ್ಯರ್ಥಿಗಳಾಗಿದ್ದು, General 
Recruitment Rules 1977ರ ಉಪನಿಯಮ 11ರಂತೆ 
N೦C ಕೋರಿರುತ್ತಾರೆ ಮತ್ತು ಅದರಂತೆ, 
ನಿರಾಕ್ಷೇಪಣಿ ಪ್ರಮಾಣ ಪತ್ರವನ್ನು ಸಹ 


| ನೀಡಲಾಗಿರುತ್ತದೆ. ' ಆದರೆ, ಪ್ರಸ್ತುತ 


ಸಹಾಯಕರು/ಪ್ರಥಮ ದರ್ಜಿ ಸಹಾಯಕರ 
ಹುದ್ಮೆಗಳ ಪ್ರಶ್ನೆ ಪತಿಕೆಯು ಆಯೋಗದ 
ಸಿಬ್ಬಂದಿಗಳಿಂದಲೇ ಸೋರಿಕೆಯಾಗಿರುವ 
ಹಿನ್ನೆಲೆಯಲ್ಲಿ, : ಸದರಿಯವರುಗಳಿಗೆ ನೀಡಲಾದ 
N೦೦ಯನ್ನು ಹಿಂಪಡೆಯಲಾಗಿರುತ್ತದೆ 


- 8 


ಇ) [ಮೊಣಸೇವಾ ಆಯೋಗದ ಕಛೇರಿಯಲ್ಲಿ | ಪುಸ್ತುತ ಇಲ್ಲ. ಆದರ, ಪಿಸಿಹೋಟಾ ಸಮಿತಿಯು | 
ಕಾರ್ಯನಿರ್ವಹಿಸುತಿರುವ ಅಧಿಕಾರಿ | ನೀಡಿರುವ ಪರದಿಯಲ್ಲಿ ಆಯೋಗದ | 
ಮತ್ತು ': ಸಿಬ್ಬಂದಿಗಳನ್ನು ಬೇರೆ | ಅಧಿಕಾರಿ/ಸಿಬ್ಬಂದಿಗಳನ್ನು ಇತರೆ ಇಲಾಖೆಗಳಿಗೆ 
ಇಲಾಖೆಗಳಿಗೆ ವರ್ಗಾವಣೆ ಮಾಡಲು |ಎಲ್ಲಾ ವರ್ಗದ ಶೇ. 50ರಷ್ಟು ಹುದ್ಮೆಗಳನ್ನು 
ನಿಯಮಾವಳಿಗಳಲ್ಲಿ ಅವಕಾಶವಿದೆಯೇ ; ನಿಯೋಜನೆ ಮಾಡುಪ ಬಗ್ಗೆ ಹಾಗು ಇತರೆ 
| ಇಲಾಖೆಗಳಲ್ಲಿನ ಸಿಬ್ಬಂದಿಗಳನ್ನು ನಿಯೋಜನೆ 
ಮೇಲೆ ಆಯೋಗಕೆ ವರ್ಗಾವಣೆಗೊಳಪಡಿಸುವ 
ಬಗ್ಗೆ ಹಾಲಿ ಇರುವ ವೃಂದ ಮತ್ತು ನೇಮಕಾತಿ 
. ನಿಯಮಗಳನ್ನು ತಿದ್ಮಪಡಿ ಮಾಡಲು 
” NE ‘ ಕಮವಹಿಸಲಾಗಿದೆ. . 
ಈ ''ಪೂಣಸ್‌ವಾ ಆಯೋಗದ ಕಛೇರಿಯಲ್ಲಿ | ಕರ್ನಾಟಕ . ಲೋಕಸೇವಾ ಆಯೋಗವು 
ಕಾರ್ಯನಿರ್ವಹಿಸುತ್ತಿರುವ ವಿವಿಧ | ತಿಳಿಸಿರುವಂತೆ, ಆಯೋಗದ ಕೆಲಸ ಕಾರ್ಯಗಳು |. 
ವಿಭಾಗಗಳಲ್ಲಿ ದೀರ್ಷಕಾಲೀನವಾಗಿ | ಇತರೆ ಇಲಾಖೆಗಳಿಗಿಂತ ವಿಭಿನವಾಗಿದ್ದು, 
ಮೂರು ವರ್ಷಗಳಿಗಿಂತ ಹೆಚ್ಚಿನ ಅವಧಿ ಕಾಲಕಾಲಕ್ಕೆ ಕಾರ್ಯಡೊತ್ತಡಕೆ ಅನುಗುಣವಾಗಿ 
ಒಂದೇ . ವಿಭಾಗದಲ್ಲಿ" ಕಾರ್ಯ | ಅಧಿಕಾರಿ/ ಸಿಬ್ಧಂದಿಗಳ ಆಂತರಿಕ ಬದಲಾವಣೆ 
ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಮಾಡಲಾಗುತ್ತಿದೆ. 
ಸಿಬ್ಬಂದಿಗಳ ಆಂತರಿಕ ವರ್ಗಾವಣೆಗೆ 
ಸಂಬಂಧಿಸಿದಂತೆ ಸರ್ಕಾರ ಕೈಗೊಂಡಿರುವ 
ಪ್ರಮಗಳೇನು ; ” 


dl 


| ಸಂಖ್ಯೆಸಿಆಸುಇ 59 ಎಸ್‌ಬಲ್‌ಎ 2021 
ಸಿ 

(ಬಿ.ಎಸ್‌ ಯಡಿಯೊರಪ್ಪ) 
ಮುಖ್ಯಮಂತ್ರಿ 


